ಕರ್ನಾಟಿಕ ವಿಧಾಸ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. 


445 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪಿ.ಆರ್‌.ರಮೇಶ್‌ ' (ನಾಮನಿರ್ದೇಶನ 
ಹೊಂದಿದವರು) 


ಉಾತರಸಚಬೆಣಾದ ನಾಂ? 


10.12.2020 


ವರ್ಗಗಳ ಕಲ್ಯಾಣ ಇಲಾಖೆಯಡಿಯಲ್ಲಿ 
ಸರ್ಕಾರದಿಂದ ಜಾರಿಯಲ್ಲಿರುವ 
ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ 
ಮೀಸಲಿಟ್ಟ , ಅನುದಾನವೆಷ್ಟು ; 
(ವರ್ಷವಾರು ವಿವರ ನೀಡುವುದು) 


ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 
7 ಪ್ರಶ್ನೆ ಮ ಉತ್ತರ 
ಸಂ. p 
ಅ) | ಕಳೆದ' 5 ವರ್ಷಗಳಿಂದ ಹಿಂದುಳಿದ ಹಿ೦ದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಹಿಂದುಳಿದ ವರ್ಗಗಳ ಕಲ್ಯಾಣ . ಇಲಾಖೆಗೆ ಕಳೆದ 5 
ವರ್ಷಗಳಿಂದ ಸರ್ಕಾರದಿಂದ ಜಾರಿಯಲ್ಲಿರುವ ಸಾಮಾಜಿಕ ಕಲ್ಯಾಣ 
ಯೋಜನೆಗಳಿಗೆ ಈ ಕೆಳಕಂಡಂತೆ ; ಅನುದಾನವನ್ನು 
ಒದಗಿಸಲಾಗಿರುತ್ತದೆ. 4 


ಘ್ರ ] ಒದಗಿಸಿರುವ 
ಸಂ. | ಆರ್ಥಿಕ ವರ್ಷ | ಅನುದಾನ 

; (ರೂ. ಲಕ್ಷೆಗಳಲ್ಲಿ) 
2015-16 169560.90 
2016-17 221765.00 
2017-18 279152.00 
2018-19 269825.00 
2019-20 269986.94 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮ 


ಯಮಿತ 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ 
ನಿಗಮದ ವತಿಯಿಂದ ಸರ್ಕಾರದಿಂದ ಜಾರಿಯಲ್ಲಿರುವ ಸಾಮಾಜಿಕ 
ಕಲ್ಯಾಣ ಯೋಜನೆಗಳಿಗೆ ಕಳೆದ ಐದು ವರ್ಷಗಳಲ್ಲಿ ಮೀಸಲಿಟ್ಟ 
ಅನುದಾನ :ರೂ.120818.00 ಲಕ್ಷಗಳು. ವರ್ಷವಾರು ವಿವರ ಈ 
ಕೆಳಕಂಡಂತಿದೆ. 


__ ಲಕ್ಷರೂಗಳಲ್ಲಿ 
CAN ಮೀಸಲಿಟ್ಟಿರುವ ಅನುದಾನ 
ಸಂ. } " 
1 | 205-6 16917.00 | 
pJ pT] 2258700 
3 2017-18 3751700 — 
4 208-15 } 2831700 
3 209-20 16500.00 
ಒಟ್ಟು 120818.00 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮವು 
2017ನೇ ಸಾಲಿನಲ್ಲಿ ಸ್ಮಾಪನೆಗೊಂಡಿದ್ದು, ಸರ್ಕಾರದಿಂದ 
ಜಾರಿಯಲ್ಲಿರುವ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ 2018-19, 
2019-20 ಹಾಗೂ 2020-21ನೇ ಸಾಲಿಗೆ ಸಂಬಂಧಿಸಿದಂತೆ ಮಿಸಲಿಟ್ಟ 
ಅನುದಾನದ ವಿವರ ಈ ಕೆಳಕಂಡಂತಿದೆ. 


| ಕೇಂದ್ರ 


(ಲಕ್ಷ ರೂ.ಗಳಲ್ಲಿ) 
ಪಸಷ್ಠತವ ಅನುದಾನ 


ರ 


POEL | 
| 
| 
| 


7 

LE 

TTT 
[ಟಿ 


v 


2500.00 


| 
| 
| 
| 
| 


ರರ | 
| 
| 


4,000.00 


ಮೀಸಲಾತಿ ಪಟ್ಟಿಯಲ್ಲಿರದ ಜಾತಿಗಳಿಗೆ 
ದೇವರಾಜು 'ಅರಸು ಅಭಿವೃದ್ದಿ 
ನಿಗಮದಡಿಯಲ್ಲಿ ಕಾರ್ಯಕ್ರಮ 
ಗಳನ್ನು ರೂಪಿಸಲಾಗಿದೆಯೇ; (ವಿವರ 
ನೀಡುವುದು) 


ಸರ್ಕಾರದ ಹಿಂದುಳಿದ | 


| ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಕೇಂದ್ರ ಸರ್ಕಾರದ ಹಿಂದುಳಿದ ಮೀಸಲಾತಿ 
ಪಟ್ಟಿಯಲ್ಲಿರದ 158 ಜಾತಿಗಳು ಕರ್ನಾಟಕ ರಾಜ್ಯ ಸರ್ಕಾರದ 
ಸಂಖ್ಯೆ ಸಕಇ 225 ಬಿಸಿಎ 2000, .. ಬೆಂಗಳೂರು 
ದಿನಾಂಕ:30/03/2002ರ ಆದೇಶದ ಹಿಂದುಳಿದ ವರ್ಗಗಳ 
ಪಟ್ಟೆಯಲ್ಲಿ ಇರುತ್ತವೆ. ಈ ಜಾತಿಗಳ ಸೇರಿಸಿ ಹಿಂದುಳಿದ 
ವರ್ಗಗಳ ಜನರ ಆರ್ಥಿಕಾಭಿವೃದ್ಧಿಗಾಗಿ ಯೋಜನೆಗಳನ್ನು 


ಇ) 


ರೂಪಿಸಿದ್ಮಲ್ಲಿ, ಕಳೆದ 5 ವರ್ಷಗಳಲ್ಲಿ 


ಸದರಿ ಜಾತಿಗಳ ಫಲಾನುಭವಿಗಳಿಗೆ 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 
ನಿಗಮದಿಂದ ಕಳೆದ 5 ವರ್ಷಗಳಲ್ಲಿ ಸದರಿ ಜಾತಿಗಳ 


ನೀಡಿದ ಸೌಲಭ್ಯಗಳೇನು? (ವಿವರ | ಫಲಾನುಭವಿಗಳಿಗೆ ಈ ಕೆಳಕಂಡ ಯೋಜನೆಗಳನ್ನು 
ನೀಡುವುದು) ಅನುಷ್ಠಾನಗೊಳಿಸಲಾಗಿದೆ. ' 
1. ಚೈತನ್ಯ ಸಹಾಯಧನ ಯೋಜನೆ (ಬ್ಯಾಂಕ್‌ಗಳ 
ಸಹಯೋಗದೊಂದಿಗೆ) 
2. ' ಸ್ವಯಂ ಉದ್ಯೋಗ ಸಾಲ ಯೋಜನೆ. 
3. .ಸಾಂಪುದಾಯಿಕ ವೃತ್ತಿದಾರರ ಸಾಲ ಯೋಜನೆ. 
4. ಕಿರು ಸಾಲ ಯೋಜನೆ (ಸ್ಥ-ಸಹಾಯ ಗುಂಪುಗಳಿಗೆ 
ಆರ್ಥಿಕ ನೆರವು) 
5, ಅರಿವು-ಶೈಕ್ಷಣಿಕ ಸಾಲ ಯೋಜನೆ. 
6. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. 5.1 
ಸಂಖ್ಯೆ: ಹಿಂವಕ 688 ಬಿಎಂಎಸ್‌ 2020 


(ಬಿ, ಎಸ್‌.ಯಡಿಯೊರಪ್ಪ) 
ಮುಖ್ಯಮಂತಿಗಳು 


